ಭಾಷೆ ಮತ್ತು ಕಲೆಯ ಮಧ್ಯಪ್ರವೇಶಗಳು ನಿಜಾಮುದ್ದೀನ್‌ ' 


ಜ್ಯೋತ್ಸ್ನಾ ಲಾಲ್‌ ಮತ್ತು ಹೈದರ್‌ ಮೆಹ್ಲಿ ರಿಜ್ಜಿ 


ಹಜರತ್‌ ನಿಜಾಮುದ್ದೀನ್‌ ಬನ್ಸಿಯಖ ಭಾರತದ ಬಹುತ್ವ 
ಸಂಪ್ರದಾಯಗಳ ನೆಲೆ. ಇಲ್ಲರುವ 13ನೇ ಶತಮಾನದ ಹೆಸರಾಂತ 
ಸೂಫಿ ಸಂತ. ಹಜರತ್‌ ನಿಜಾಮುದ್ದೀನ್‌ ಔಲಂಯಾ ಅವರ 
ಸಮಾಧಿಗೆ ಎಲ್ಲಾ ಮತ ಶ್ರದ್ಧೆಯ ಭಕ್ತರು ಭೇಟ ಕೊಡುತ್ತಾರೆ. 70೦ 
ವರ್ಷಗಳಷ್ಟು ಹಳೆಯದಾದ ಈ ಪ್ರದೇಶದಲ್ಲ 10 ಸಾವಿರಕ್ಕೂ ಹೆಚ್ಚು 
ಜನರು ನೆಲೆಸಿದ್ದು. ಶೇಕಡಾ 7೦ರಷ್ಟು ಮಂದಿ ಅಸಂಘಟತ 
ವಲಯಗಳಲ್ಲ ದುಡಿಯುತ್ತಾರೆ. ಅಗಾ ಖಾನ್‌ ಸಾಂಸ್ಕೃತಿಕ ಟ್ರಸ್ಟ್‌ 
ಮತ್ತು ಅಗಾ ಖಾನ್‌ ಪ್ರತಿಷ್ಠಾನದ ನಿಜಾಮುದ್ದೀನ್‌ ನಗರ ನವೀಕರಣ 
ಉಪಕ್ರಮವು ಸಾರ್ವಜನಿಕ-ಖಾಸಗಿ ಸಹಭಾಗಿತ್ವದ 
ಯೋಜನೆಯಾಗಿ, 2೦೦7ರಿಂದಲೂ ಅದು ನಿಜಾಮುದ್ದೀನ್‌ ಬಸ್ತಿ 
ಪ್ರದೇಶದ ಜನರ ಜೀವನದ ಗುಣಮಟ್ಟವನ್ನು ಪಾರಂಪರಿಕ 
ಸಂರಕ್ಷಣಾ ವಿಧಾನದ ಮೂಲಕ ಮೇಲೆತ್ತುವ ಗುರಿಯನ್ನು 
ಹೊಂದಿದೆ. 


ಮಕ್ಕಳಗೆ ಸಿಗುತ್ತಿರುವ ಶಿಕ್ಷಣವು ಕಳಪೆ ಗುಣಮಟ್ಟದ್ದಾಗಿರುವುದು 
ಪ್ರಮುಖ ಸಮಸ್ಯೆಯಾಗಿ ಉಲ್ಲಣವಾಗುತ್ತಿರುವ ಹಿನ್ನೆಲೆಯಲ್ಲ. 
ಜೀವನ ಮಟ್ಟ ಸಮೀಕ್ಷಾ ವರದಿಯ ಆಧಾರದ ಮೇಲೆ, ಈ 
ಕಾರ್ಯಕ್ರಮವನ್ನು ವಿನ್ಯಾಸಗೊಆಸಲಾಗಿದೆ. ನಿಜಾಮುದ್ದೀನ್‌ 
ಬಸ್ತಿಯಲ್ಲ ಶೇಕಡಾ ೨8ರಷ್ಟು ಮುಸ್ಲಿಂ ಸಮುದಾಯವಿರುವ ಕಾರಣ 
ಇದೇನೂ ಅಚ್ಚರಿಯ ಸಂಗತಿಯಾಗಿಲ್ಲ ಹಾಗೂ 2೦೦6ರ 
ನವೆಂಬರ್‌ ತಿಂಗಳಲ್ಲ ಸಾಚಾರ್‌ ಸಮಿತಿ ನೀಡಿದ ವರದಿಯು, 
ವಿಶೇಷವಾಗಿ ಮಹಿಜಕೆಯರು ಮತ್ತು ಹೆಣ್ಣುಮಕ್ನಕಲ್ಲ ಶಿಕ್ಷಣವು 
ಪ್ರಮುಖ ಸಮಸ್ಯೆಯಾಗಿದೆ ಎಂದು ಗುರುತಿಸಿದೆ. ನಿಜಾಮುದ್ದೀನ್‌ 
ಬಸ್ಸಿಯಲ್ಲ ಈ ಸಮಸ್ಯೆಯ ಜೊತೆಗೆ ಸರ್ಕಾರಿ ಶಾಲೆಗೆ ಬರುವ 
ಬಹುತೇಕ ಮಕ್ಕಳು ಮೊದಲ ತಲೆಮಾರಿನವರಾಗಿರುವ ಸಮಸ್ಯೆ 
ಸೇರಿಕೊಂಡಿದೆ. 


ನಿಜಾಮುದ್ದೀನ್‌ ನಗರ ನವೀಕರಣದ ಉಪಕ್ರಮವು ಮುನ್ಸಿಪಲ್‌ 
ಶಾಲೆಯನ್ನು ಭೌತಿಕ ಮೂಲಸೌಕರ್ಯ, ಶಾಲೆಯ ನಿರ್ವಹಣೆ, 
ತರಗತಿ ಪ್ರಕ್ರಿಯೆನ್ನು ಸುಧಾರಿಸುವುದು ಮತ್ತು 
ಸಮುದಾಯದೊಂದಿಗೆ ಒಳಗೊಳ್ಳುವಿಕೆಯಂತಹ ಕೆಲಸಗಳಲ್ಲ 
ತೊಡಗಿಸಿಕೊಂಡಿತು. 


ಹಿನ್ನೆಲೆ 


ಎಸ್‌.ಡಿ.ಎಂ.ಸಿ ಶಾಲೆಗೆ ದಾಖಲಾದ ಮಕ್ಕಳ ಪೋಷಕರನ್ನು 
ಅಕ್ಷರಸ್ಥರು ಎಂದು ವರ್ಗಿಕರಿಸಬಹುದಾದರೂ ಇನ್ನೂ ವಿಶಾಲವಾದ 
ವ್ಯಾಪ್ಲಿಯಲ್ಲ ಅವರ ವೃತ್ತಿ ಮತ್ತು ಮನೆಯ ವಾತಾವರಣವು ಕಲಕೆಗೆ 
ಪೂರಕವಾಗಿರುವುದು ವಿರಕವಾಗಿರುವುದನ್ನು ಇದು ಹೊಂದಿದೆ. 
ಪೋಷಕರ ಸೀಮಿತ ಸಾಕ್ಷರತಾ ಮಟ್ಟ. ಅವರ ದೀರ್ಪಾವಧಿಯ 
ದುಡಿಮೆ. ಮನೆಯಲ್ಲ ಮುದ್ರಿತ ಸಾಮರ್ರಿಗಳ ಕೊರತೆ, ಒಡಹುಲ್ಪದ 
ಕಿರಿಯರನ್ನು ನೋಡಿಕೊಳ್ಳಬೇಕಾದ ಅನಿವಾರ್ಯತೆ, ಸಣ್ಣ 
ವಯಸ್ಸಿನಲ್ಲೇ ಕೌಟುಂಜಕ ದೌರ್ಜನ್ಯ ಮತ್ತು ಅಸಭ್ಯ ಭಾಷಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಅನುಭವಕ್ಕೆ ಶಡಾಗಿರುವುದು ಶಾಲೆಯಲ್ಲರುವ ಈ ಮಕ್ಕಳ 
ಬದುಕನ್ನು ಲಕ್ಷಣೀಕರಿಸುತ್ತವೆ. 


ನಿಜಾಮುದ್ಧಿೀೀನ್‌ ಬಸ್ತಿಂಯುಲ್ಲ ಜಹಾರ, ಬಂಗಾಲ ಮತ್ತು 
ಉತ್ತರಪ್ರದೇಶದ ಜನರೇ ಹೆಚ್ಚಿದ್ದರೂ. ದೇಶದ ಎಲ್ಲಾ ಭಾಗಗಳ 
ಜನರನ್ನು ಅದು ತನ್ನತ್ತ ಆಕರ್ಷಿಸುತ್ತದೆ. ಆದರೆ ಎಸ್‌.ಡಿ.ಎಂ.ಸಿ. 
ಶಾಲಾ ಮಾಧ್ಯಮವಾಗಿರುವ ಹಿಂದಿ ಭಾಷೆಯನ್ನು ಇಲ್ಲ ದಾಖಲಾದ 
ಬಹುತೇಕ ಮಕ್ಷಳು ಮನೆಯಲ್ಲ ಮಾತನಾಡುವುದಿಲ್ಲ. ಇಂದ್ಲಿಷ್‌ 
ಮಾತನಾಡುವ ಅಭ್ಯಾಸವು ಅಷ್ಟಕ್ಕಷ್ಟೇ. 


ಆದ್ದರಿಂದ. ನಿಜಾಮುದ್ದೀನ್‌ನ ಎಸ್‌.ಡಿ.ಎಂ.ಸಿ. ಪ್ರಾಥಮಿಕ ಶಾಲೆಗೆ 
ದಾಖಲಾದ ಮಕ್ಕಳಲ್ಲ ಕಂಡುಬರುವ ಸಾಮಾನ್ಯ ಅಂಶಗಳನ್ನು 
ಗುರುತಿಸುವುದಾದರೆ. ಅವರದು ಸಂಪನ್ಮೂಲ ಕೊರತೆ ಇರುವ 
ಕುಟುಂಬ, ಬಹುತೇಕರು ಮುಸಲ್ಯಾನರು, ಮನೆಯಲ್ತ ಅತ್ಯಲ್ಪ 
ಪ್ರಮಾಣದಲ್ಲ ಶೈಕ್ಷಣಿಕವಾಗಿ ಬೆಂಬಲ (ಬಸ್ತಿಯಲ್ಲ ಕೆಲವೇ ಕೆಲವರು 
ಮತ್ತೊಬ್ಬ ಯುವಕನನ್ನು ಬೋಧಕನಾಗಿ ಗೊತ್ತುಮಾಡಿ- 
ಕೊಳ್ಳುತ್ತಾರೆ) ಮತ್ತು ಬಚಿತವಾಗಿಯೂ ಶಾಲೆಯ ಬೋಧನಾ 
ಭಾಷೆಯು ಮಾತೃಭಾಷೆಗಿಂತ ಬೇರೆಯಾಗಿರುತ್ತದೆ. 


2೦೦7ರಲ್ಪ ಶಾಲೆಯ ಸ್ಥಿತಿಗತಿ 


2೦೦7ರ ಪ್ರಾಥಮಿಕ ಶಾಲಾ ಯೋಜನೆ ಶುರುವಾದಾಗ, 
1೦೦ಕ್ಕಿಂತಲೂ ಹೆಚ್ಚು ಮಕಳು ಶಾಲೆಗೆ ದಾಬಲಾಗಿದ್ದರೂ ಸಹಾ 
ಕೇವಲ 5೦-6೦ ಮಕ್ಕಳು ಹಾಜರಾಗುವ ಮೂಲಕ ಶಾಲೆ 
ನಿರ್ಜ್ಣನವಾಗಿತ್ತು. ನಿಗದಿಂಶುಂತೆ ಇಂತಿಷ್ಟು ಗಂಟಿ ಶಾಲೆ 
ನಡೆಯಬೇಕು ಎನ್ನುವುದು ನಡೆಯುತ್ತಿರುವುದಲ್ಲ ಮತ್ತು ನಿಗದಿತ 
ಪಠ್ಯಕ್ರಮದ ಬೋಧಿಸಲೇಬೇಕು ಎ೦ಬ ಆದ್ಯತೆ ಶಿಕ್ಷಕರಿಗೆ ಇರಲಲ್ಲ. 


ಶಾಲಾ ಕಟ್ಟಡ ಮತ್ತು ಅದರ ನಿರ್ವಹಣಿಯು ಕಲಕೆಯ 
ವಾತಾವರಣವನ್ನು ನಿರ್ಮಿಸುವ ನಿಟ್ಟನಲ್ಲ ನೆರವಾಗುವಂತಿರಲಲ್ಲ. 
ಅಲ್ಲದೆ ಎಸ್‌.ಡಿ.ಎಂ.ಸಿಯ ಸುರಕ್ಷತಾ ಕ್ರಮಗಳನ್ನೂ ಅಲ್ಲ 
ಪಾಲಅಸಿರಲಲ್ಲ. ತರಗತಿ ಕೊಠಡಿಗಳಗೆ ಸಾಕಷ್ಟು ಗಾಅ ಬೆಳಕಾಗಲ, 
ಆರಾಮದಾಯಕವಾದ ಪೀಠೋಪಕರಣಗಳಾಗಲೀ, ಬೋಧನಾ 
ಸಲಕರಣಿಗಳಾಗಲೀ ಇರಲಲ್ಲ. ಬೋಧನೆ-ಕಲಕೆ ಪ್ರಕ್ರಿಯೆಯು 
ಕಲಕೆಗಿಂತ ದೈಹಿಕ ಶಿಕ್ಷೆಯ ಪ್ರರೂಪದಿಂದ ಕೂಡಿತ್ತು. ಶಿಕ್ಷಕ- 
ಮಗುವಿನ ನಡುವಿನ ಸಂಬಂಧವು ಭಯದಿಂದ ಇಲ್ಲವೇ 
ಆತಂಕದಿಂದ ಕೂಡಿದ್ದು ತರಗತಿಯ ವಾತಾವರಣವು 
ಪ್ರೇರಣಾದಾಯಕವಾಗಿರಆಲ್ಲ. ಮಕ್ಕಳು ಮತ್ತು ಶಿಕ್ಷಕರ 
ಹಾಜರಾತಿಯೂ ನಿಯಮಿತವಾಗಿರಲಲ್ಲ. ಮಕ್ಕಳ ಶೈಕ್ಷಣಿಕ ಮಟ್ಟವು 
ವಯಸ್ಸು ಮತ್ತು ತರಗತಿಯ ದೃಷ್ಟಿಯುಂದ ಸಮರ್ಪಕವಾಗಿರಲಲ್ಲ. 
ಮಕ್ಕಳು ಕಲಅಯಬೇಕು ಎಂಬ ಧೋರಣೆ ಶಿಕ್ಷಕರಿಗೆ ಇರದುದು 
ಮತ್ತು ತಮ್ಮ ಮಕ್ಕಳು ಕಅಯಬಲ್ಲರು ಎಂಬ ನಂಜಕೆ ಪೋಷಕರಿಗೆ 
ಇರದುದು ಅದಕ್ಕಿಂತಲೂ ದೊಡ್ಡ ವಿಪರ್ಯಾಸವಾಗಿತ್ತು. 


ಶಾಲೆಯ ಪರಿವರ್ತನೆಯ ಪ್ರಕ್ರಿಯೆ 


ಸೌತ್‌ ಡೆಲ್ಲ ಮುನಿಸಿಪಲ್‌ ಕಾರ್ಪೊರೇಷನ್‌ (ಎಸ್‌.ಡಿ.ಎಂ.ಸಿ.) 
ಶಾಲೆಯು ಪರಿವರ್ತನೆಗೊಂಡಿರುವುದನ್ನು ನಿಜಾಮುದ್ದೀನ್‌ 
ಬಸ್ತಿಯ ನಿವಾಸಿಗಳು ಮತ್ತು ಸಂದರ್ಶಕರು ವ್ಯಾಪಕವಾಗಿ 
ಒಪ್ಪಿಕೊಂಡಿದ್ದಾರೆ. ಸೌತ್‌ ಡೆಲ್ಪ್ಲ ಮುನಿಸಿಪಲ್‌ ಕಾಪೋರೇಷನ್‌ 
ಪ್ರತಿಭಾ ವಿದ್ಯಾಲಯದ ಮಾರ್ಪಾಡು ಪ್ರಕ್ರಿಯೆಯು ಸೌತ್‌ ಡೆಲ್ಪ 
ಮುನಿಸಿಪಲ್‌ ಕಾಪೋರೇಷನ್‌, ಭಾರತೀಯ ಪುರಾತತ್ವ ಸರೆ 
(ಎಎಸ್‌ಐ), ಕೇಂದ ಲೋಕೋಪಯೋಗಿ ಇಲಾಖೆ (ಸಿಪಿಡಬ್ಯೂಡಿ) 
ಜತೆಗಿನ ಸಾರ್ವಜನಿಕ-ಖಾಸಗಿ ಸಹಭಾಗಿತ್ವದೊಂದಿಗೆ ನಡೆದಿತ್ತು. 
ಅಗಾಖಾನ್‌ ಪ್ರತಿಷ್ಠಾನ ಮತ್ತು ಅಗಾ ಖಾನ್‌ ಸಾಂಸ್ಕೃತಿಕ ಟ್ರಸ್ಟ್‌ 
(ಒಲ್ಲಾಗಿ ಅಗಾ ಖಾನ್‌ ಡೆವಲಪ್‌ಮೆಂಟ್‌ ನೆಬ್‌ವರಕ್‌ - 
ಎಕೆಡಿಎಸ್‌)ನ ಖಾಸಗಿ ಪಾಲುದಾರಿಕೆಯುತ್ತು. ಸರಿಯಾದ ಅವಕಾಶ 
ಮತ್ತು ವಾತಾವರಣ ಒದಗಿಸಿದರೆ ಮಕ್ಷಳು ಕಅಯಬಲ್ಲರು ಎ೦ಬ 
ಬಲವಾದ ನಂಜಕೆಯೇ ಈ ಬದಲಾವಣೆಗಳನ್ನು ತರಲು ಪ್ರಮುಖ 
ಕಾರಣಗಳಲ್ಲೊ೦ದು. 


ಎಲ್ಲಾ ಭಾಗೀದಾರರ ಜತೆ ಚರ್ಚಿಸಿದ ಬಳಕವಷ್ಟೇ ಶಾಲೆಯಲ್ಲ ಈ 
ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಮೊದಲನೆಯದಾಗಿ, 
ಉದ್ದೇಶಿತ ಬಐದಲಾವಣಿಗಳ ಬಗ್ಗೆ ಅಭಿಪ್ರಾಯವನ್ನು ತಿಆದುಕೊಳ್ಳುವ 
ಸಲುವಾಗಿ ಹಲವು ಕ್ಲಸ್ಟರ್‌ ಮಟ್ಟದ ಸಭೆಗಳ ಮೂಲಕ 
ಸಮುದಾಯದೊಂದಿಗೆ ಮಾತುಕತೆ ನಡೆಸಲಾಗಿತ್ತು. ಮಾದರಿ ಶಾಲೆ 
ರೂಪುಗೊಳ್ಳಲು ಏನೇನು ಮಾಡಬೇಕು ಎಂಬುದರ ಕುರಿತಾಗಿ 
ಪೋಷಕರು ಮತ್ತು ಮಕ್ಷಳಗೂ ತಿಅಸಿ ಹೇಳಲಾಗಿತ್ತು. ಆಗ 
ಪೋಷಕರು ಮತ್ತು ಮಕ್ಕಳು ತಮ್ಮ ಶಾಲೆ ಹೇಗಿರಬೇಕು ಎಂಬ 
ಅಭಿಪ್ರಾಯವನ್ನು ಹಂಚಿಕೊಂಡರು. 


ಎರಡನೆಯದಾಗಿ, ಶಾಲೆಯ ಮೂಲಸೌಕರ್ಯ ಮತ್ತು 
ಪ್ರಕ್ರಿಯೆಗಳಲ್ಲ ಬದಲಾವಣಿ ಕಂಡುಬಂದರೆ, ಹೆಚ್ಚಿನ ಮಕ್ಕಳನ್ನು 
ಶಾಲೆಯತ್ತ ಸೆಳೆಯಲು ಸಹಕಾರಿ ಎಂಬ ಅಂಶವನ್ನೇ 
ಗುರಿಯಾಗಿಟ್ಟುಕೊಂಡು ಶಾಲೆಯ ಭೌತಿಕ ಸ್ಥಿತಿಗತಿಯ ಬಣ್ಣೆ 
ಆಂತರಿಕ ಮೌಲ್ಯಮಾಪನ ಮಾಡಲಾಲುತು. ಇದನ್ನು ಸ್ಥಿತಿಗತಿಯ 
ಮೌಲ್ಯಮಾಪನ ಮತ್ತು ಎಸ್‌ಡಿಎಂಸಿ ನಿಯಮಗಳನ್ನು 
ಗಮನದಲ್ಲಟ್ಟುಕೊಂಡೇ ಮಾಡಲಾಲುತು. ಜೊತೆಗೆ, ಕಅಕೆಗೆ 
ಪೂರಕವಾಗುವಂತೆ ಶಾಲೆಯ ಕಟ್ಟಡವನ್ನು ವಿನ್ಯಾಸಗೊಳಸಲು 
ನೆರವಾಗುಮುದಕ್ಕಾಗಿ ಒಬ್ಬ ತಜ್ಞ ವಾಸ್ತುಪಿಲ್ಪಂಶುನ್ನೂ 
ಗೊತ್ತುಮಾಡಲಾಲುತು. ಇದನ್ನು "ಕಲಅಕೆಯ ಒಂದು ಸಾಧನವಾಗಿ 
ಕಟ್ಟಡ” (Building as a Learning Aid- ಖಾಲಾ) ಮಾದರಿ ಎಂದು 
ಕರೆಯಲಾಗುತ್ತದೆ. 


ಮೂರನೆಯದಾಗಿ, ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ಹಿಂದಿ-ಗಣಿತದ 
ಮೂಲಕ ಮೌಲ್ಯಮಾಪನ ಮಾಡಲಾಗುತ್ತಿತ್ತು. ಅಂದರೆ, ದೆಹಅ 
ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದ ಸಹಕಾರದೊಂದಿಗೆ ಸಾಕ್ಷರತೆ 
ಮತ್ತು ಅಂಕೆ ಸಂಖ್ಯೆಗಳ ಆಧಾರದಲ್ಲ ವಿನ್ಯಾಸ ಮಧ್ಯಕ್ಥಿಕೆಗಳನ್ನು 
ರೂಪಿಸಲು ಸಹಾಯವನ್ನು ಮಾಡಲಾಗುತ್ತಿತ್ತು. 


ಮೂಲ ಮೌಲ್ಯಮಾಪನಗಳು ಮತ್ತು ಪರಿಸ್ಥಿತಿಯ ವಿಶ್ಲೇಷಣೆಯ 
ಆಧಾರದಲ್ಲಿ ನಿಜಾಮಮಿದ್ದಿೀೀನ್‌ ನವೀಕರಣ ಉಪಕ್ರಮದ 
ಮಧ್ಯಸ್ಲಿಕೆಗಾಗಿ ಶೇ ಕೆಳಗಿನ ಅಂಶಗಳನ್ನು ಸೇರಿಸಲಾಲುತು. 
ಅವುಗಳೆಂದರೆ: 


- ಶಾಲೆಯ ಕಟ್ಟಡಗಳ ಭೌತಿಕ ಅಭವೃದ್ಧಿ ಮತ್ತು ಮೂಲ- 
ಸೌಕರ್ಯಗಳ ಸುಧಾರಣಿ 


-— ಶಾಲೆಯ ನಿರ್ವಹಣೆ 

— ಪಠ್ಯದಲ್ಲಿ ಮೌಲ್ಯವರ್ಧನೆ ಮತ್ತು ಇತರ ಮಾರ್ಗೋ- 
ಪಾಯಗಳನ್ನು ಒಳಗೊಂಡಿರುವ ತರಗತಿ ಪ್ರಕ್ರಿಯೆಗಳು 

- ಪೆಮುದಾಯದಡೊಂದಿಗೆ ತೊಡಗಿಕೊಳ್ಳುವುದು 

— ಮಕ್ಷಳು ವಿದ್ಯಾಭ್ಯಾಸ ಮುಂದುವರಿಸಲು ಅನುಕೂಲ- 
ವಾಗುವಂತೆ ಶಾಲೆ ಬಟ್ಟ ನಂತರದ ಕಾರ್ಯಕ್ರಮ. 


ನಿಜಾಮುದ್ದೀನ್‌ ಮಾದರಿ 


ನಿಜಾಮುದ್ದೀನ್‌ ಮಾದರಿಯು ಶಿಕ್ಷಣದ ಗುಣಮಟ್ಟವನ್ನು ಹಾಗೂ 
ನೈಜವಾಗಿ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಅವಶ್ಯವಾದ 
ಕೆಲವು ನಿರ್ಣಾಯಕ ಅಂಶಗಳ ಬಣ್ಣೆ ಬಹುತೇಕ ಗಮನ 
ಕೇಂದ್ರೀಕರಿಸಿತ್ತು. ಇದೇ ಕಾರಣಕ್ಕೆ ಈ ಯೋಜನೆಯು ಆರಂಭಕ 
ಬಾಲ್ಯಾವಸ್ಥೆ ಆರೈಕೆ ಮತ್ತು ಶಿಕ್ಷಣ (ಇಪಿಸಿಇ). ಪ್ರಾಥಮಿಕ ಶಿಕ್ಷಣ, 
ಆರೋಗ್ಯ, ಜನಜೀವನ, ನೈರ್ಮಲ್ಯ, ಘನ ತ್ಯಾಜ್ಯ ನಿರ್ವಹಣಿ ಮತ್ತು 
ಸಂಸ್ಕೃತಿಯಂತಹ ವಿಭಾಗಗಳಲ್ಲ ಕಾರ್ಯನಿರ್ವಹಿಸಿತ್ತು. 
ತರಗತಿಯ ಪ್ರಕ್ರಿಯೆ ಮತ್ತು ಮಕ್ಕಳ ಕಲಕೆಗೆ ನೆರವಾಗುವಂತೆ 
ಭಾಷಾ ಬೋಧನೆ ಮತ್ತು ಕಲೆಯ ಮಧ್ಯಪ್ರವೇಶದ ಮೂಲಕ 
ಪಠ್ಯಕ್ರಮದ ಸಮೃದ್ಧಗೊಳಸುವಿಕೆ ಎಂಬ ಎರಡು ಸಂಗತಿಗಳ 
ಮೇಲೆ ಈ ಲೇಖನವು ಕೇಂದ್ರೀಕರಿಸುತ್ತದೆ 


ಭಾಷಾ ಬೋಧನೆ 


ಪ್ರಾಥಮಿಕ ಹಂತದಲ್ಲ ಹಿಂದಿ ಕಅಸಲು ಅನುಸರಿಸುವ ಅತ್ಯ೦ತ 
ಸಾಮಾನ್ಯ ತಂತ್ರವೆಂದರೆ, ವರ್ಣಮಾಲೆಯನ್ನು ಕಅಸುವುದು. 
ತದನಂತರ ಕಾಗುಣಿತಗಳ ಬಾಲಯುಪಾಠ ಮಾಡುವುದು- ಇದನ್ನು 
ಮತ್ತೆ ಸ್ಟರಾಕ್ಷರ ಮತ್ತು ವ್ಯಂಜನ ಎಂದು ವರ್ಗೀಕರಿಸುವುದು. 
ಆಮೇಲೆ ಮಕ್ಕಳಗೆ ಮಾತ್ರೆ (ಪ್ರರ ಧ್ದನಿಗಳು) ಇಲ್ಲದ ಸಣ್ಣ. ಎರಡು- 
ಮೂರು ಅಕ್ಷರಗಳ ಪದಗಳನ್ನು. ನಂತರ ಅದೇ ಪದಗಳನ್ನು ಬಳಸಿ 
ಸಣ್ಣ ವಾಕ್ಯ ರಚಿಸುವುದನ್ನು ಹೇಆಕೊಡಲಾಗುತ್ತದೆ. 
ಮುಂದುವರಿದು. ಮಕ್ಕಳು ತಮ್ಮ ಪಠ್ಯಪುಸ್ತಕದಲ್ಲ ಪಾಠಗಳನ್ನು ಹದಿ 
ಬರವಣಿಗೆಯಲ್ಲ ತೊಡಗಬೇಕು, ಮುಖ್ಯವಾಗಿ ಪ್ರಶ್ನೆಗಳಗೆ ಉತ್ತರ 
ಬರೆಯಬೇಕಾಗುತ್ತದೆ. 


ಸೌತ್‌ ಡೆಲ್ಲ ಮುನಿಸಿಪಲ್‌ ಕಾಪೋರೇಷನ್‌ ಶಾಲೆಯು 
ಎನ್‌.ಸಿ.ಇ.ಆರ್‌.ಟ ಪಠ್ಯಪುಸ್ತಕಗಳನ್ನು ಬಳಸುತ್ತದೆ. ಅದು 
2೦೦5ರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅನುಸರಿಸುವ 
ಎನ್‌.ಪಿ.ಐಇ.ಆರ್‌.ಟ ಪಠ್ಯವು ಭಾಷಾ ಬೋಧನಾ ವಿಧಾನದಲ್ಲ ಸಮಗ್ರ 
ಬದಲಾವಣೆಯನ್ನು ಮಾಡಿಕೊಂಡಿದ್ದು. ಸಂಪೂರ್ಣವಾಗಿ ಭಾಷಾ 
ಬೋಧನೆಯ ವಿಧಾನವನ್ನು (Whole language teaching) 
ಅಳವಡಿಸಿಕೊಂಡಿದೆ. ಶಿಕ್ಷಕರು, ಸೇವೆಯಲ್ಲದ್ದು ಕೊಂಡು 
ದುರದೃಷ್ಟವಶಾತ್‌, ಯಾವುದೇ ತರಬೇತಿ ಪಡೆಯದೇ ಇರುವ 
ಕಾರಣ ಅವರಿಗೆ ಹೊಸ ಪಠ್ಯಪುಸ್ತಕ ಬಳಕೆ ಆರಾಮದಾಯಕ- 
ವೆನಿಸುವುದಿಲ್ಲ. 


ಅಗಾ ಖಾನ್‌ ಫೌಂಡೇಷನ್‌ ಸೌತ್‌ ಡೆಲ್ಲ ಮುನಿಸಿಪಲ್‌ 
ಕಾಪೋರೇಷನ್‌ ಶಿಕ್ಷಕರಿಗೆ ಮತ್ತು ನೇಮಕಗೊಂಡ ಸಮುದಾಯ 
ಶಿಕ್ಷಕರಿಗಾಗಿ ಆಯೋಜಿಸಿದ್ದ ತರಬೇತಿ ಕಾರ್ಯಕ್ರಮಗಕಲ್ಲ ಈ 
ಅಂಶಗಳ ಬಣ್ಣೆ ಗಮನವಹಿಸಿತು. ತರಬೇತಿಯಲ್ಲ ಶಿಕ್ಷಕರು ಹೊಸ 
ವಿಧಾನಗಳನ್ನು ಅಮುಸರಿಸಿ ಪಾಠಗಳನ್ನು ಯೋಜಸುವುದನ್ನು 
ಕಅತರು ಮತ್ತು ಕತೆಗಳ ನಕ್ಷೆಗಳು. ಪಾತ್ರಗಳ ಪಿರಮಿಡ್‌, ಪಾತ್ರಗಳ 
ವಿಶ್ಲೇಷಣೆ, ಏನು. ಯಾವಾಗ, ಎಲ್ಲ. ಯಾರು, ಯಾಕೆ ಮತ್ತು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಯಾರಿಗೆ (6 Ws framework - what, when, where, who, why 


and whom) - ಎ೦ಬ ಆರು ಡಬ್ಬ್ಯೂಗಳ ಚೌಕಟ್ಟನ ಬೆ ಕಲತರು. 
ಅಲ್ಲದೆ ಕತೆಯಲ್ಲನ ಕೇಂದ್ರ ಯೋಜನೆ ಹಾಗೂ ಇತರ 
ಯೋಜನೆಗಳ ನಡುವಿನ ಕೊಂಡಿಯನ್ನು ಅರ್ಥೈಸಿಕೊಳ್ಳುವುದನ್ನೂ 
ತರಬೇತಿಯಲ್ಲ ಕಲಅತರು. ಅಲ್ಲದೆ ಈ ರೀತಿಯ ಹೊಸ 
ಅಲ್ಯ್ಯಾಸಗಳನ್ನು 'ಮಾಡುವ ಕ್‌ಲೆಂಯುನ್ನೂ ಇವರು 
ಕಲಅತುಕೊಂಡರು. ಇಡೀ ಪಠ್ಯಪುಸ್ತಕಕ್ಷೆ ಬೇಕಾದ ಪಾಠ 
ಯೋಜನೆಯನ್ನು ಸಿದ್ಧಪಡಿಸಲಾಯಿತು ಮತ್ತು ಠೀ ಹೊಸ 
ಪಠ್ಯಕ್ರಮವನ್ನು ಬಳಸುವ ನಿಟ್ಟನಲ್ಲ ಇದು ಶಿಕ್ಷಕರಿಗೆ ನೆರವಾಯುತು. 
ಭಾಷಾ ನಿಯಮದಲ್ಲನ ಬಐದಲಾವಣಿಯ ವಿಧಾನದ ಹಿಂದಿನ 
ಸಿದ್ದಾಂತವನ್ನು ಅರ್ಥಮಾಡಿಕೊಳ್ಳಲು ಕೂಡ ಶಿಕ್ಷಕರಿಗೆ ಸಹಾಯ 
ಮಾಡಲಾಲುತು. 


ತರಬೇತಿ ಅವದಿಂಯಲ್ಲ ಶಿಕ್ಷಕರು ಬೋದಧನಾ- ಕಲಕಾ 
ಸಾಮರ್ರಿಗಳನ್ನು ಸಿದ್ಧಪಡಿಸಿದ ಕಾರಣ ಮಕ್ಷಳು ಹೊಸ ವಿಧಾನದ 
ಚೌಕಟ್ಟನಲ್ಲೇ ಅಂದರೆ, ಅನೇಕ ಆಟಗಳನ್ನು ಒಳಗೊಂಡ, ಭಾರೀ 
ಬದಲಾವಣೆಯುಳ್ಳ ಹೊಸ ವಿಧಾನದಲ್ಲ - ಕಅಂಶುಲು 
ಸಾಧ್ಯವಾಯುತು. ಭಾಷಾ ಕಲಕೆಗೆ ಸಹಾಯವಾಗುವಂತೆ ಒಂದು 
ಗ್ರಂಥಾಲಯವನ್ನೂ ತೆರೆಯಲಾಯುತು. 


ಕೈಗೊಳ್ಳುವ ಚಟುವಟಕೆಂಯ ಆಧಾರದ ಮೇಲೆ ಪ್ರಸ್ತುತ 
ಚಾಲ್ರಯಲ್ಲಿದ್ದ ತರಗತಿಯ ಭೌತಿಕ ಸ್ಥಿತಿಯನ್ನು ಮರುವಿನ್ಯಾಸ 
ಮಾಡುವ ನಿಟ್ಟನಲ್ಲಯೂ ತರಬೇತಿಯ ಕಾರ್ಯಕ್ರಮಗಳಕಲ್ಲ ಗಮನ 
ಕೊಡಲಾಗಿತ್ತು. ಶಾಲೆಯ ರೂಪಾಂತರ ಪ್ರಕ್ರಿಯೆಯಲ್ಲ. ಕಡಿಮೆ 
ಭಾರದ ಪೀಠೋಪಕರಣಗಳ ಅಳವಡಿಕೆಯೂ ಒಳಗೊಂಡಿತ್ತು. 
ಮಕ್ಕಳು ಸಾಲಾಗಿ ಕುಆತುಕೊಳ್ಳಲು ಯಾವಾಗಲೂ ನಿರಾಕರಿಸುತ್ತಿದ್ದ 
ಕಾರಣ ಈ ಪೀಠೋಪಕರಣಗಳನ್ನು ತಾವೇ ಬೇಕಾದಲ್ಲಗೆ 
ಸುಲಭವಾಗಿ ಒಯ್ದು ಬದಲಾವಣೆ ಮಾಡಿಕೊಳ್ಳಬಹುದಾಗಿತ್ತು. 
ಮಕ್ಕಳಗೆ ಸಣ್ಣ ಸಣ್ಣ ಗುಂಪುಗಳ್ಲ ಕಲಯುವುದು ಗೊತ್ತಿರಲಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಆದರೆ ಕ್ರಮೇಣ. ಆ ರೀತಿ ಕೆಲಸ ಮಾಡುವಾಗ ಪ್ರತಿ ಮಗುವೂ ತನ್ನ 
ಪಾಲು ಇರುವಂತೆ ನೋಡಿಕೊಳ್ಳಬೇಕು ಎಂಬ ಅಂಶವನ್ನು ಮಕ್ಷಳು 
ಅರಿತರು. ಕತೆ ಹೇಳುವ ಅವಧಿಯಲ್ಲ ಶಿಕ್ಷಕಿ ಮಕ್ಕಳನ್ನು ತನ್ನ ಹತ್ತಿರ 
ಕರೆದುಕೊಳ್ಳುತ್ತಿದ್ದರು. ಇದರಿಂದ ತರಗತಿಯಲ್ಲ ಹೊಸ ಚೈತನ್ಯ 
ತುಂಬುತ್ತಿತ್ತು. ಸೌತ್‌ ಡೆಲ್ಪ ಮುನಿಸಿಪಲ್‌ ಕಾಪೋರೇಷನ್‌ ವರ್ಷದ 
ಕೊನೆಂಶ ಪರೀಕ್ಷೆಯ ಸಂದರ್ಭದಲ್ಲದ್ದಾಗ ಅಗಾ ಖಾನ್‌ 
ಪ್ರತಿಷ್ಠಾನವು ಮಕ್ಕಳಗೆ ಓದಲು. ಬರೆಯಲು, ಗ್ರಹಿಸಲು ಮತ್ತು 
ಮಾತನಾಡಲು ಕಅಸುವ ಮೂಲಕ ಮೌಲ್ಯಮಾಪನ ಮಾಡುವತ್ತ 
ಗಮನ ಕೇಂದ್ರೀಕರಿಸಿತು. ಪಠ್ಯೇತರ ಅಂಶಗಳುಳ್ಳ ಪ್ರಶ್ನೆಗಳನ್ನು 
ಕೇಳುವ ಮೂಲಕ ಮಕ್ಷಳ ಕಲ್ಪನಾ ಸಾಮರ್ಥ್ಯವನ್ನೂ 
ಮೌಲ್ಯಮಾಪನ ಮಾಡಲಾಲಯುತು. 


ಈ ಎಲ್ಲಾ ಬಹುತಂತ್ರಗಳು ಮಕ್ಕಳು ತಮ್ಮ ಭಾಷಾ ಕೌಶಲ ಮತ್ತು 
ಭಾಷಾ ಸಾಮರ್ಥ್ಯ ಖೆಕೆಸುವಲ್ಲ ಶೇಕಡಾ 2೦ರಿಂದ ಶೇಕಡಾ 
8೦ರಷ್ಟು ಹೆಚ್ಚಳ ಕಂಡುಕೊಳ್ಳಲು ನೆರವಾಲುತು. 


ಕಲೆಯ ಮಧ್ಯಪ್ರವೇಶ 


ಅಗಾ ಖಾನ್‌ ಸಾಂಸ್ಥೃತಿಕ ಟ್ರಸ್ಟ್‌ ನೇತೃತ್ವದಲ್ಲ ನಡೆದ ಈ 
ಯೋಜನೆಯಲ್ಲ ಕಲೆಯ ಮಧ್ಯಪ್ರವೇಶವು ತಾರ್ಕಿಕ ವಿಧಾನವಾಗಿ 
ಮಂದೆ ತೆರೆದುಕೊಂಡಿತು. ಇದು ನಾಟಕ ಮತ್ತು ಛಾಯಾಗ್ರಹಣ 
ಕಾರ್ಯಾಗಾರದೊಂದಿಗೆ ಶುರುವಾಯುತು. ಈ ಕಾರ್ಯಾಗಾರಕ್ಕೆ 
ಮಕ್ಕಳು ತಮ್ಮ ಪೋಷಕರನ್ನು ತಾವೇ ತಯಾರಿಸಿದ ಆಮಂತ್ರಣ 
ಪತ್ರಗಳನ್ನು ಕೊಟ್ಟು ಆಹ್ವಾನಿಸಿದರು. ಶಾಲೆಯಲ್ಲ ನಡೆಯುವ 
ವಾಟಕ ಪ್ರದರ್ಶನಕ್ಕೆ ಊರವರನ್ನು ಇದೇ ಮೊದಲ ಬಾರಿಗೆ 
ಆಹ್ವಾನಿಸಲಾಗಿತ್ತು. ಇಂತಹ ಮಧ್ಯಪ್ರವೇಶದ ಅವಕಾಶಗಳನ್ನು 
ಸೃಷ್ಟಿಸಲೇಖೇಕಾಗಿತ್ತು. ಶಾಲೆಯ ವೇಳಾಪಲ್ಪಗೆ. ಸಂಪನ್ಮೂಲ 
ಶಿಕ್ಷಕರನ್ನು ಗುರುತಿಸಲು ಮತ್ತು ಮಕ್ಕಳಗೆ ಅವಕಾಶ ಸೃಷ್ಟಿಸಲು 
ಸಮಯಾವಕಾಶ ಹೊಂದಿಸಬೇಕಾಲಯುತು. 


ಇಬ್ಬರು ಕಲಾ ಶಿಕ್ಷಕರನ್ನು ನೇಮಕ ಮಾಡಲಾಯುತು ಮತ್ತು 
ವೇಳಾಪಲ್ಪ ಬದಲಾಯುಸುವ ಮೂಲಕ ಪ್ರತಿ ಮಗುವೂ ದಿನಾಲೂ 
ಕನಿಷ್ಠ ಒಂದು ಗಂಟಿ ಕಲಾ ತರಗತಿಯಲ್ಲ ಪಾಲ್ಗೊಳ್ಳುವಂತೆ 
ಮಾಡಲಾಲಯುತು. ಭಾಷಾ ಬೋಧನೆಯಲ್ಲ ನಾಟಕದ ಪಾತ್ರಗಳನ್ನು 
ಮಾಡುವುದು, ತಿಂಗಳಗೊಮ್ಮೆ ಬಾಲ ಸಭಾಗಳು ಮತ್ತು 
ವಾರಕ್ಕೊಮ್ಮೆ ಬೆಳಗಿನ ವಿಶೇಷ ಕಲಾಪಗಳ ಮೂಲಕ ವಿಶೇಷ 
ಸಂಭ್ರಮಾಚರಣೆ ದಿನಗಳನ್ನು ಏರ್ಪಡಿಸುವ ಮೂಲಕ ಮಕ್ಕಳಗೆ 
ಅಭಿವ್ಯಕ್ತಿಗೆ ಒಂದು ಔಪಚಾರಿಕ ವೇದಿಕೆಯನ್ನು ನಿರ್ಮಿಸಿ- 
ಕೊಡಲಾಯುತು. ಮಕ್ನಳ ಬರವಣಿಗೆ ಮತ್ತು ಚಿತ್ರಕಲೆಯ 
ಪ್ರದರ್ಶನಕ್ನಾಗಿ ರಂಗ್‌ ತರಂಗ್‌ ಎಂಬ ನಿಯತಕಾಅಕವನ್ನು 
ಆರಂಭಸಲಾಯುತು. ಪಾರಂಪರಿಕ ಪಠ್ಯದ ಜೊತೆಗೆ ಸಾಂಸ್ಕೃತಿಕ 
ಚಟುವಟಕೆಗಳನ್ನೂ ಸೇರಿಸಲಾಯುತು. ಇಕೊ ಕ್ಷಬ್‌ ಮೂಲಕ 
ಪರಿಸರದ ಪಜ್ಞೆ ಮೂಡಿಸುವ ಪ್ರಯತ್ನವನ್ನೂ ಮಾಡಲಾಲಯುತು. 
"ಚೀಲ ರಹಿತ ದಿನ' ಎಂಬುದಾಗಿ ಕರೆದು ಅಂದು ವಿಶೇಷ 
ಚಟುವಟಕೆಗಳನ್ನು ಹಮ್ಮಿಕೊಳ್ಳಲಾಯುತು. 


ಈ ಎಲ್ಲಾ ಚಟುವಟಕೆಗಳ೦ದಾಗಿ ಮಕ್ಷಳ ಲೋಕಜ್ಞಾನ, ಅಭಿವ್ಯಕ್ತಿಗೆ 
ಅವಕಾಶ, ಆತ್ಮವಿಶ್ವಾಸ ಗಳಕೆ ಮತ್ತು ಹಾಜರಾತಿಯಲ್ಲ ಗಮನಾರ್ಹ 
ಹೆಚ್ಚಳವಾಗಿ ಶಾಲೆಗೆ ಪ್ರತಿನಿತ್ಯ ತಪ್ಪದೇ ಹಾಜರಾಗಲು ತೊಡಗಿದರು. 
ನಿಜಾಮುದ್ದೀನ್‌ ಬಸ್ತಿಯಲ್ಲ ಪೋಷಕರ ಶಿಕ್ಷಣ ಮಟ್ಟ ಅತ್ಯಂತ 
ಕೆಳಮಟ್ಟದಲ್ಲದ್ದರೂ ತಮ್ಮ ಮಕ್ಕಳನ್ನು ಓದಿಸುವ ಹಂಬಲ 
ಅವರಿಗಿತ್ತು. ಹಾಗಾಗಿ ಅಂತಹ ಸಮುದಾಯವನ್ನು ಒಳಗೊಳ್ಳಸಿ- 
ಕೊಳ್ಳುವುದು ಬಹಳ ಅವಶ್ಯ. ಕೆಲವೊಮ್ಮೆ. ಪೋಷಕರು 
ಶಿಕ್ಷಕರೊಂದಿಗೆ ಬೆರೆಯಲು ಹಿಂದೇಟು ಹಾಕುತ್ತಿದ್ದರು. 


ಆಲೋಚಿಸಬೇಕಾದ ಅಂಶಗಳು 


ಶಾಲೆಯೇನೋ ರೂಪಾಂತರಗೊಂಡಿತು. ಆದರೆ ಅದನ್ನು 
ಅಗಾಖಾನ್‌ ಅಭವೃದ್ಧಿ ಜಾಲದ ಘಟಕಗಳಂದ ಯಾವುದೇ 
ಸಂಪನ್ಯೂಲಗಳ ಕ್ರೋಡೀಕರಣ / ನೆರವು ಇಲ್ಲದೆ 
ಮುಂದುವರಿಸುವುದು ಹೇಗೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿತ್ತು. 
ಸರ್ಕಾರದಿಂದ ಈಗ ಕೊಟ್ಟರುವ ಖರ್ಚುವೆಚ್ಚಗಳ ಹೊರತಾಗಿ 
ಹೆಚ್ಚುವರಿ ಸಂಪನ್ಯ್ಕೂಲ ದೊರಕುವುದು ಅಸಾಧ್ಯ ಎಂದು ತೋರಿತು. 
ಎನ್‌.ಪಿ.ಟ. ದೆಹಲಅ ಸರ್ಕಾರವು ಶಿಕ್ಷಣಕ್ಷಾಗಿ ಅತ್ಯಧಿಕ ಪ್ರಮಾಣದಲ್ಲ 
ಅಂದರೆ ಶೇಕಡಾ 2೭6ರಷ್ಟು ಅನುದಾನ ಮಂಜೂರು ಮಾಡಿತ್ತು. 
ಆದರೆ, ಪ್ರಾಥಮಿಕ ಶಿಕ್ಷಣದ ಹೊಣೆ ಸ್ಥಳೀಯ ಆಡಳತದ್ದಾಗಿದ್ದು. 
(ಇಲ್ಲ ನಗರಸಭೆ) ಹಾಗಾಗಿ ಈ ಅನುದಾನ ಮಂಜೂರಾತಿಯುಂದ 
ಶಾಲೆಗೆ ಪ್ರಯೋಜನವಾಗುವುದಿಲ್ಲ. 


ಮುಂದುವರಿಯುತ್ತಾ ಹೋದಂತೆ 
ಸಮಸ್ಯೆಗಳನ್ನು ಇಲ್ಲ ಪಟ್ಟಿ ಮಾಡಲಾಗಿದೆ: 


ಎದುರಾದ ಕೆಲವು 


*ಕಲಕೆಗೆ ಸೌಕರ್ಯ ಒದಗಿಸಬೇಕು ಎಂಬ ಅಂಶ ಈಗ ಎಲ್ಲರಿಗೂ 
ತಿಆದಿದ್ದರೂ, ಸರ್ಕಾರಿ ಶಾಲೆಗಳಲ್ಲ ಸಿಬ್ಬಂದಿ ಕೊರತೆ, ಅನೈರ್ಮಲ್ಯ. 
ಮಕ್ಕಳನ್ನು ಕಲಕೆಯತ್ತ ಆಕರ್ಷಿಸುವಂತಹ ವ್ಯವಸ್ಥೆಯ ಕೊರತೆ 
ಇನ್ನೂ ಮುಂದುವರಿದಿದೆ. ಗರಿಷ್ಠ ಕಲಕಾ ಅವಧಿಯ ಬಗ್ಗೆ ಸಾಕಷ್ಟು 
ಸಂಶೋಧನಾ ಅಧ್ಯಯನಗಳು ನಡೆದಿವೆ. ಮಧ್ಯಾಹ್ನದ ಊಟದ 
ಯೋಜನೆಯಿಂದ ಮಕ್ಕಳನ್ನು ಶಾಲೆಯತ್ತ ಸೆಳಕೆಯಬಹುದೇ, 
ಶೌಚಾಲಯಗಳದ್ದರೆ ಹೆಣ್ಣು ಮಕ್ಷಳ ಹಾಜರಾತಿ ಹೆಚ್ಚಸಬಹುದೇ 
ಮುಂತಾದ ಅಂಶಗಳ ಮಹತ್ವದ ಅರಿವು ನಮಗೂ ಇದೆ. ಆದರೆ, 
ಮಕ್ಕಳನ್ನು ಕಲಕೆಯಲ್ಲ ತೊಡಗಿಸಿಕೊಳ್ಳಬಲ್ಲ ಶಾಲೆಗಳನ್ನು 
ನಿರ್ಮಿಸುವ ಇಚ್ಛೆಯ ಕೊರತೆ ಇದೆ ಎಂದು ನಾವು ಗಮನಿಸಿದ್ದೇವೆ. 
ಶಾಲೆಗಳ) ನಮಗೆ ತಿಆದಿರುವಂತಹ ಮೂಲಸೌಕರ್ಯಗಳ 
ಚರ್ಚೆಗಿಂತ ಪಠ್ಯಕ್ರಮದಲ್ಲ ಮಾರ್ಪಾಡು. ಭಾಷಾ ಬೋಧನಾ 
ಕ್ರಮದಲ್ಲ ಬದಲಾವಣಿ ಮಾಡುವಂತಹ ಸಂಗತಿಗಳ ಬಣ್ಣೆ ಚರ್ಚೆ 
ನಡೆಯಬೇಕಾಗಿದೆ. 


*ತಮ್ಮ ಮಕ್ಕಳ ಅವಶ್ಯಕತೆಯನ್ನು ಅರಿತು ಅವರಿಗೆ ಏನು ಬೇಕು 
ಮತ್ತು ಹೇಗೆ ಪ್ರೋತ್ಥಾಹಿಸಬೇಕೆನ್ನುವುದು ಶಿಕ್ಷಕರಿಗೆ ತಿಆದಿದೆ ಎಂದು 
ಭಾವಿಸಿ ಶಿಕ್ಷಕರನ್ನು ಸ್ತಾಯತ್ತ ವ್ಯಕ್ತಿಗಳಾಗಿ ಪರಿಗಣಿಸಲು ಶೈಕ್ಷಣಿಕ 
ಆಡಳತ ಮಂಡಳಗಳಗೆ ಯಾವುದರ ಅಗತ್ಯವಿದೆ? 


*ದೆಹಅಯ ಮಕ್ಕಳು ನವೆ೦ಬರ್‌ನಿಂದೀಚೆಗೆ ಚಆಗಾಲದ ಮಂಜು, 
ತೀವ್ರವಾದ ಚಳ, ಪ್ರತಿಭಟನೆಗಳು, ದೊಂಜ ಮತ್ತು ಠಗ 
ಕೋವಿಡ್‌-19೨ ನಂತಹ ಒಂದಿಲ್ಲೊಂದು ಕಾರಣಗಳಂ೦ದಾಗಿ ಶಾಲೆಗೆ 
ನಿಯಮಿತವಾಗಿ ಹೋಗಿಯೇ ಇಲ್ಲ. ಶ್ರೀಮಂತರ ಮನೆಯ 
ಮಕ್ಷಳಗೆ ಡಿಜಟಲ್‌ ತರಗತಿ ಲಭ್ಯವಿದ್ದರೆ. ಸಂಪನ್ಮೂಲದ 
ಕೊರತೆಯುರುವ ಕುಟುಂಬದ ಮಕ್ಷಳಗೆ ಆ ಅವಕಾಶವಿಲ್ಲ. ಅಂತಹ 
ಕುಟುಂಬದ ಮಕ್ಕಳಗೆ ಹೆಚ್ಚು ಎಂದರೆ 25-3೦ ನಿಮಿಷ ಮಾತ್ರ 
ಫೋನ್‌ ಲಭ್ಯವಾಗಬಹುದು ಮತ್ತು ಅವರಿಗೆ ಮನೆಯಲ್ಲ 
ಕಂಪ್ಯೂಟರ್‌ ಲಭ್ಯವಿರುವುದಿಲ್ಲ. ಸೌತ್‌ ಡೆಲ್ಲ ಮುನಿಸಿಪಲ್‌ 
ಕಾಪೋರೇಷನ್‌ ಒಂದು ರೂಪದಲ್ಲ ಡಿಜಟಲ್‌ ತರಗತಿ ನಡೆಸಲು 
ಆರಂಬ ಸಿದ್ದರೂ ಪರಿಣಾವು ಏನಾಗುತ್ತದೆ ಎಂದು 
ಕಾದುನೋಡಬೇಕಿದೆ. ಯಾವ ಮಕ್ಕಳು ಇ.ಡಬ್ಬ್ಯೂ.ಎಸ್‌. 
ಕೋಬಾದಡಿ "ಸರ್ಕಾರಿ ಶಾಲೆ'ಗಳಗೆ ದಾಬಲಾಗಿದ್ದಾರೋ ಅವರು, 
ಡಿಜಟಲ್‌ ತರಗತಿಗೆ ಹಾಜರಾಗಿರುವ, ಉಳ್ಳವರ ಮಕ್ಷಳಗಿಂತ 
ಕಲಕೆಯಲ್ಲ ತಮ್ಮ ಸಹಪಾಠಿಗಳಗಿ೦ಂತ ಸಾಕಷ್ಟು ಹಿಂದೆ ಇದ್ದಾರೆ. 


ಇದೆಲ್ಲದರ ಪರಿಣಾಮ. ಮಕ್ಷಳು ಶಾಲೆಗೆ ಹೋಗುತ್ತಾರೋ ಇಲ್ಲವೋ 
ಎಂಬುದರ ಮೇಲೆ ನಿಂತಿಲ್ಲ. ಬದಲಾಗಿ ಅವರ ಕಲಕೆಗೆ 
ಸಂಬಂಧಿಸಿದ ಈ ಎಲ್ಲಾ ಅಂಶಗಳನ್ನು ಅವಲಂಬಸಿದೆ ಎಂಬುದನ್ನು 
ನೋಡಬೇಕಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


[1 


ಜ್ಯೋತ್ಲಾ ಲಾಲ್‌, ನಿಜಾಮುದ್ದೀನ್‌ ನಗರ ನವೀಕರಣ ಉಪಕ್ರಮದ ಅಗಾ ಖಾನ್‌ ಸಾಂಸ್ಕೃತಿಕ ಟ್ರಸ್ಟ್‌ನಲ್ಲ ಯೋಜನಾ 


ನಿರ್ದೇಶಕಿ. ಅವರು ನಿಜಾಮುದ್ದೀನ್‌ ಬಪ್ತಿಯಲ್ಲ ಸಾಮಾಜಕ ಅಭವೃದ್ಧಿ ಉಪಕ್ರಮಗಳ ನೇತೃತ್ವ ವಹಿಸುತ್ತಾರೆ. ಇವರನ್ನು 
jyotsna.lall@akdn.org ನಲ್ಲ ಸಂಪರ್ಕಿಸಬಹುದು. 


ಹೈದರ್‌ ಮೆಹ್ಚಿ ರಿಜ್ಞ ಅವರು ಅಗಾ ಖಾನ್‌ ಅಭವೃದ್ಧಿ ಜಾಲದ ನಿಜಾಮುದ್ದೀನ್‌ ನಗರ ನವೀಕರಣ ಉಪಕ್ರಮದಲ್ಲ 
ಯೋಜನಾಧಿಕಾರಿ (ಶಿಕ್ಷಣ). ಇವರನ್ನು: hydermehdi.rizvi@akdn.org ನಲ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ. ಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


